ಎ ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


199 
" ತ್ರೀ ಕೆಗೋವಿಂದರಾಜ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
01.02.2021 
ಪ್ರಾಥಮಿಕ. ಮತ್ತು ಪ್ರೌಢ ಶಿಕ್ಷಣ ಸಚಿವರು 


p< 


ಇ 


ಸಂ ಪ್ರೆ TT ಉತ್ತರ 


fr) 


|_ 


ಅ) [ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 

- | ಕುಡಿಯುವ ' ನೀರು ಹಾಗೂ 
ಶೌಚಾಲಯಗಳ ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
(ಜಿಲ್ಲಾವಾರು ಪ್ರತ್ಯೇಕ ಅಂಕಿ-ಅಂಶಗಳ 
ಮಾಹಿತಿ: ಒದಗಿಸುವುದು) 


ಬಂದಿದೆ. 


ಪ್ರಸ್ತುತ ಇರುವ ಶೌಚಾಲಯಗಳಲ್ಲಿ 6,963 ಶೌಚಾಲಯಗಳು 
ಬಳಸಲು ಯೋಗ್ಯವಿಲ್ಲದಿರುವುದು ಕಂಡುಬಂದಿದ್ದು, ಸದರಿ 
6963 ಶೌಚಾಲಯಗಳನ್ನು ಮರು ನಿರ್ಮಾಣ ಮಾಡಬೇಕಾದ 
ಅವಶ್ಯಕತೆ ಇರುತ್ತದೆ. 


ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚುವರಿಯಾಗಿ 
31189 ಶೌಚಾಲಯ ಘಟಕಗಳ ನಿರ್ಮಾಣದ ಅಗತ್ಯತೆ 
ಇರುತ್ತದೆ. 


ರಾಜ್ಯದ ಒಟ್ಟು 43257 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಹಾಗೂ ಒಟ್ಟು 
4127 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯದ ವಿವರ 
ಕೆಳಗಿನಂತಿದೆ 


OT ET 
ಸ 


ಸೌಲಭ್ಯಗಳು 


ಹಔಯುವ 
ನೀರು 


ps 'ಈ ಸರ್ಕಾರಿ ಶಾಲೆಗಳಲ್ಲಿ" ಶೌಚಾಲಯ 
ನಿರ್ಮಾಣಕ್ಕಾಗಿ ಕಳೆದ 3 ವರ್ಷಗಳ 


ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಕಳೆದ 3 ವರ್ಷಗಳ 


"| ಅವಧಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ, ಸರ್ಕಾರಿ 


[ಶಾಲೆಗಳ 


ಘಚಾಲಂ ಪ್ರತ್ನೇಕವಾಗಿ: 


ear) 


ನಿರ್ಮಾಣಕ್ಕಾಗಿ 


ಅವಧಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


ಸರ್ಕಾರದಿಂದ 
ಅನುದಾನ ಎಷ್ಟು(ವರ್ಷಾವಾರು, 
ರಾಜ್ಯ/ ಕೇಂದ್ರ 
ಅನುದಾನದ ಪ್ರತ್ಯೇಕ 
ಒದಗಿಸುವುದು) 


ದೊರೆತಿರುವ 


ಸರ್ಕಾರದ 


ಮಾಹಿತಿ 


2017-18ನೇ ಸಾಲಿನಲ್ಲಿ ಮಹಾತ್ಮಗಾಂಧಿ ನರೇಗಾ 


ಯೋಜನೆಯಡಿ ಅನುದಾನ ಒಗ್ಗೂಡಿಸುವಿಕೆ ಮೂಲಕ |. 


ಸರ್ಕಾರಿ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 
ಬಾಲಕ/ಬಾಲಕಿಯರಿಗೆ ಪ್ರತ್ಯೇಕವಾಗಿ ಒಟ್ಟು" 2007 


ಶೌಚಾಲಯಗಳನ್ನು ನಿರ್ಮಿಸಲು, ರಾಜ್ಯ ವಲಯದ ಲೆಕ್ಕ 
ಶೀರ್ಷಿಕೆ 4202-01-202-01-05-386 ಅಡಿಯಲ್ಲಿ 


ರೂ 2007.00ಲಕ್ಷಗಳ ಅನುದಾನವನ್ನು ರಾಜ್ಯದ ಎಲ್ಲಾ 


ಸಾರ್ವಜನಿಕ ಶಿಕ್ಷೂ ಇಲಾಖೆಯ . ಉಪನಿರ್ದೇಶಕರಿಗೆ 


ಬಿಡುಗಡೆ ಮಾಡಲಾಗಿದೆ (ವಿವರವನ್ನು ಅನುಬಂಧ-2 


". ಒದಗಿಸಿದೆ). 


2018-19ನೇ ಸಾಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ' ಮತ್ತು 


ಪಂಚಾಯತ್‌ ರಾಜ್‌ ಇಲಾಖೆ ವತಿಯಿಂದ ಸರ್ಕಾರಿ 
ಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣಕ್ಕಾಗಿ ಸ್ವಚ್ಛ ಭಾರತ್‌ 
ಮಿಷನ್‌ (ಗ್ರಾ ಯೋಜನೆಯಡಿ 670 ಶೌಜಾಲಯ ಘಟಕ 
ನಿರ್ಮಾಣಕ್ಕೆ 13.40 ಕೋಟಿಗಳ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. (ವಿವರವನ್ನು ಅನುಬಂಧ-3ರಲ್ಲಿ 


ಒದಗಿಸಿದೆ) 


2019-20ನೇ ಆಯ-ವ್ಯಯ 
ಲೆಕ್ಕಶೀರ್ಷಿಕೆಯಡಿಯಲ್ಲಿ ಬಿಡುಗಡೆಗೊಳಿಸಿರುವ 
ರೂ.8826.95 ಲಕ್ಷಗಳನ್ನು ಬಳಕೆ ಮಾಡಲು ಅನುಮತಿ 
ನೀಡಿದ್ದು, ಸದರಿ ಮೊತ್ತದಲ್ಲಿ 643 ಶೌಜಾಲಯಗಳ 
ನಿರ್ಮಾಣಕ್ಕಾಗಿ ರೂ.1286.00 ಲಕ್ಷಗಳನ್ನು ಮತ್ತು 319 


ಸಾಲಿನ 


ಶಾಲೆಗೌಗೆ ಸಔಿಯುವ ನೀರನ ಸೌಲಭ್ಯಕ್ಕಾಗಿ ರೂ.83.80 
ಲಕ್ಷಗಳನ್ನು 50% ರಷ್ಟು 
ಅನುದಾನವನ್ನು ಈಗಾಗಲೇ 
ಬಿಡುಗಡೆಗೊಳಿಸಲಾಗಿದೆ. ಬಾಕಿ ಉಳಿದ ಶೇಕಡಾ 50% 


ನಿಗದಿಗೊಳಿಸಿ ಶೇಕಡಾ 


ಜಿಲ್ಲೆಗಳಿಗೆ 


ರಷ್ಟು ಅನುದಾನವನ್ನು ಈ ಮಾಸಾಂತ್ಯಕ್ಕೆ ಬಿಡುಗಡೆಗೆ ' 
ಕ್ರಮವಹಿಸಿದೆ. (ವಿವರವನ್ನು ಅನುಬಂಧ-4ರಲ್ಲಿ ಒದಗಿಸಿದೆ) 


ಇ) 


| ಅನುದಾನದ 


ಪೌಚಾಲಯಗಳು 
ಬಳಕೆಯಾದ 


ಸಂಪೂರ್ಣ ಮಾಹಿತಿ 


ನಿರ್ಮಿಸಲಾದ 


ಎಷ್ಟು(ಜಿಲ್ಲಾವಾರು 


ಒದಗಿಸುವುದು) 


ಅನುದಾನದಲ್ಲಿ | ಕಳೆದ 03 ವರ್ಷಗಳಲ್ಲಿ ನಿರ್ಮಿಸಲಾದ ಶೌಚಾಲಯಗಳು 


ಮತ್ತು ಅನುದಾನದ ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ- 
2, ಅನುಬಂಧ-3 ಮತ್ತು ಅನುಬಂಧ-4ರಲ್ಲಿ ಒದಗಿಸಲಾಗಿದೆ. 


_ 


ಈ) 


ಶೌಚಾಲಯಗಳ ನಿರ್ಮಾಣ ಮತ್ತು 
ಶೌಚಾಲಯಗಳಿಗೆ ನಿರಂತರ ನೀರು 


ಪೂರೈಸುವಲ್ಲಿ ಸರ್ಕಾರ ನಿರ್ಲಕ್ಷ್ಯ 
ವಹಿಸಿರುವುದು ' ನಿಜವೇ? ಹಾಗಿದ್ದಲ್ಲಿ 
ಈ ಸಮಸ್ಯೆ ನಿವಾರಣೆಗೆ 
ಕೈಗೊಂಡ 


ಸರ್ಕಾರ 
ಕ್ರಮಗಳೇನು? 
(ಸಂಪೂರ್ಣ ಮಾಹಿತಿ ಒದಗಿಸುವುದು) 


ಶೌಚಾಲಯ ನಿರ್ಮಾಣ ಮತ್ತು ಶೌಚಾಲಯಗಳಿಗೆ ನಿರಂತರ | 
ನೀರು ಪೂರೈಸುವಲ್ಲಿ ಯಾವುದೇ ' ರೀತಿಯ ನಿರ್ಲಕ್ಷ್ಯ 
ಆಗಿರುವುದಿಲ್ಲ. 

ಜಲಜೀವನ್‌ ಅಭಿಯಾನ 
ಕಾರ್ಯಕ್ರಮವನ್ನು ರಾಜ್ಯ ಗ್ರಾಮೀಣ ನೀರು ಸರಬರಾಜು 
ಮತ್ತು ನೈರ್ಮಲ್ಯ. ಇಲಾಖೆ ಮೂಲಕ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ಕೊರತೆ ಇರುವ ಕಡೆಗಳಲ್ಲಿ 


ಶೌಚಾಲಯ, ಅಡಿಗೆ ಕೋಣೆ ಮತ್ತು ಕೈ ತೊಳೆಯಲು ಕೊಳವೆ 
ನೀರು ಸಂಪರ್ಕ ಕಲ್ಪಿಸಲು ಕ್ರಮವಹಿಸಲಾಗುತ್ತಿದೆ. 


ಪ್ರಧಾನಮಂತ್ರಿ 


ಇಪಿ 


19 ಯೋಸಕ 2021 


ಮ 
(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಅನುಬಂಧ-! 
ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯಗಳ ಅವಶ್ಯಕತೆ/ಅಗತ್ಯತೆಯ ಬಗ್ಗೆ ಮಾಹಿತಿ 
r ಬಸರ ಹೋಗುನೆಎದನುಗಳಲ್ಲಿ TH 2 ¥ [ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ (3838 
ಲಿ ಮರುನಿರ್ಮಾಣ ಮಾಡಬೇಕಾದ (ಸಔ ಸ | ಪಚ್ನುವರಿ ಶಾಚಾಲಯ ಘಟಕಗಳ ಅಗತ್ಯ (ಸಔ 3% | 
kK ಜಿಲ್ಲೆ ಶೌಚಾಲಯಗಳ ಸಂಖ್ಯೆ ಕಕ್ಕ 3ಕ್ಕೆ | 
§ [ ಗಂಡು RS ಇಟ್ಟು §% ಫಿ ಗಂಡು ಹಣ್ಣು ಒಟ್ಟು H p 
si District | 7 F 9 10 11 12 | 13 | 14 | 
| 1|Bagaikote 35| 40 75 150 86 85 171 342 
2/Bengaluru North 1 1 2 4 91 88 179 358 | 
3| Bengaluru Rural 42 39 81 162 107 112 sl 438 | 
4|Bengafuru South Ni 57 55 112 224 223 223 446) 892 | 
5|Belagavi 190 | i 166) 356 712 f 729 824 1,553 3,106 | 
r 6[Ballari 126] ER 265 530 1,235 1 221] 2456 4912 
" 7{Bidar 74 IN 154 308 989 1,232 2,221 4,442 
| 8iChamarajanagar | ಾ. 136 | 272; 492 489 981 1,962 | 
9[chikkaballapur jf 89] 128 256 263 | 248 511 1,022 | 
{ 10{Chikodi 313 ಕ್‌ 610 1,220 770 823 1,593 3,186 ; 
11|Chikkamagaluru 44 46 167 708 j 
12|Chitradurga 8 1,328 ; 
13| Dakshina Kannada 67 ad 
14|Davanagere 205 896 | 
15 }Dharwad 2,314 | 
2550, 
[17 Hassan 462 
18jHaveri 601 
19 Kalaburagi 1,107 2,204 
64 132 2641 
Kolar 492 1,005 2,010 : 
22[Koppal 14 2941 SL 2346 
| 23 Madhugiri 137 148 285 570 226 234 460 920 | 
! 24/Mandya 127 107 2 468 382 481 863 1,726 
25IMysuru 159 175 334 668 663 754 a 1417 2,834 
298 596 1,250 1,240 2490 4,980 ! 
Ramanagara 75 150 85 87 | 172 344 | 
Shivamogga 342 684 417 380 797] 1594 j 
3 238 125 127 252 504 | 
384 483 . 463 946 1,892! 
K- | 136 110 99 209 48 
74 77 3021 
781 741 1,522 3,044 
860 705 1,565 3,130 
— os | 3, ಗ 13, 15,156 16,033 31,189 62,378 


ಅನುಬಂಧ-2 


. 


(2 


ಲಾವಾರು ಅನುದಾನದ 


No of toilets | Expenditure 


Constructed 


ತ್ತು ಖರ್ಚಾದ ಜಿ 
Released 


ಲಿ ಬಿಡುಗಡೆಯಾದ ಮ 


ಹಾಗೂ ಪ್ರಗತಿ ವಿವರ 


7-18 ರ 


Number of students 


5} 
73 

1 

1 
| 80 
2 

2 

3 

3 
66] 
12 
[46 


ಾ್‌ 
ke 
೩ 
4 
Tz 
B 
3 

pe 8 1 

1 

g g €l< Hd ಣ ೪ pl 
5 ಹ 51 5 Up 5 8 
ಜಿ pA ols fA [1 2 c 
Ko] “ PAE ES ಈ ole [3 Fo ನ್ರ 

p33 vlol © = = fe ಹ oe pV 

R | Via ಇ =e 5G "| pi ಣ hl 
Pes pF s\S|ul 2 & WS Hols El je ೭ ©1513 
° 2 “|3| «| |8| 312| 518 2] 52 sl sl 21-51 54] 3| 
Eg EEE HEE EFHEHHHE HELE EEE EE 
ವ 8| 31 5121513121 515|8|515 |5| |2| 2) wl SS 
: HEHEHE S| Slal=15 Slxv[ alia sl/l}: 
4 ಷೆ olealalaole ll RN 


ಅನುಬಂಧ-3 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖಾ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ 
ನಿರ್ಮಾಣಕ್ಕಾಗಿ ಸ್ವಚ್ಛ ಭಾರತ್‌ ಮಿಷನ್‌ ಯೋಜನೆಯಡಿ 2018-19 ರಲ್ಲಿ ಬಿಡುಗಡೆಯಾದ ಜಿಲ್ಲಾವಾರು 
ಅನುದಾನದ ವಿವರ 


Amount Utilised 


District Name Completed | (pin takhs) 


1 agalkot 


a 800 


2800 
3200 


Dolo |w 
[12 [i 
ke] 1 
q% Joa 
CN 
[3 c 
ದೆ|ವ 
2|8 
ld 
ais 


Bengaluru South 


11 [Chitradurga 
12 


44.00 
148.00 


Davanagere 


Gad 


Kolar 


[oY 
wm [ol 


[EY 


17 [Kodagu 


18 [Mandya 7 14.00 
34 35 0 35 70.0C 
2 nau 40 
35 Manus suor 
ss 240 
35 [oan | a 
TE 4.01 


Source: ROPR- Swachh Bharath Mission-2018-19 


ಅನುಬಂಧ - 4 


ಸಿ is ' 2019-20 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 9) ಯೋಸಕ 2019, ಬೆಂಗಳೂರು ದಿನಾಂಕ : 1ನೇ ನವೆಂಬರ್‌ 2019 ರನ್ನ್ವಯ 632 ಸರ್ಕಾರಿ ಶಾಲೆಗಳಿಗೆ 
ಮೂಲಭೂತ ಸೌಕರ್ಯ ಒದಗಿಸಲು 2019-20ನೇ ಸಾಲಿನ ಆಯ-ವ್ಯಯ ಲೆಕ್ಕ ಶೀರ್ಷಿಕೆ ಆರ್‌.ಎಂ.ಎಸ್‌.ಎ 4202-01-202-1-07- ರಡಿಯಲ್ಲಿ 
ಶಾಲಾವಾರು ಹೆಚ್ಚುವರಿ ಕೊಠಡಿ, ಮೇಜರ್‌ ಮರಸ್ತಿ, ಹೆಚ್ಚುವರಿ ಫೌಚಾಲಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗ್ರಂಥಾಲಯಕ್ಕೆ ಉಪಯುಕ್ತ 
ಪುಸ್ಪಕಗಳಿಗಾಗಿ ರೂ. 8084.95 ಲಕ್ಷಗಳ ಅನುದಾನವನ್ನು ಈ ಕಛೇರಿ ಜ್ಞಾಪನ ಸಂಖ್ಯೆ ಸಶಿಅ/ಆ1/ಸಿ4/ಜ್ಞಾಪ್ರ/2018-19/50455/2018 ದಿನಾಂಕ: 
07.01.2020 ರಲ್ಲಿ ಮಂಜೂರು ಮಾಡಲಾಗಿದ್ದು, ಜಲ್ಲಾ ಉಪನಿರ್ದೇಶಕರು(ಆಡಳಿತ) ರವರಿಂದ ಪಡೆದ ಪ್ರಸ್ತಾವನೆಗಳನ್ನಯ ಮಾರ್ಪಾಡಾಗಿರುವ 
ಶಾಲೆಗಳು ಸೇರಿದಂತೆ ಒಟ್ಟು 885 ಶಾಲೆವಾರು ಬಿಡುಗಡೆ ಮಾಡಿರುವ ಅನುದಾನ ವವರ. 


Additional toilet Water Purifier 


SI No District 


Amount for Water 
Purifier@ 0.2 lakhs 


3.60} 


Water Purifier 
Availability 


Amount for toilet @rate 
2 lakhs 


Additional toilet 
required 


N 
) 


[Ne 
(ನ 


1.40 


o 
pd 
[1 


[=] 
pS 
3 
p 
[2] 
mm 
- 
ಣ 
FN 
[ 
N 
o 
[2 
[=] 


8 
[) 

i § Ka ¥ 
8 


17 


[=] 


i8{KODAGU 


0.00} 6 1.2 


Zz 


[s 


ENE 
IE 
£12 
4” 
| 


m Il 
o 
f=] 
[=] 


nln 
Ny 


2.60 


| 


29|UTTARA KANNADA SIRS! § Y 13 26.00 1.20 
VUAYAPURA - 73 146.00 21 4.20 


Grand Total 643 1286.00 319 63.80 
Source- ROPR K 


